ಕರ್ನಾಟಕವಿಧಾನಸಭೆ 


ಪ್ರಶ್ನೆಸಂಖ್ಯೆ ಎಲ್‌.ಎ.ಕ್ಯೂ.1789 

ಸದಸ್ಯರಹೆಸರು ಶ್ರೀ ಸುರೇಶ್‌ ಬಾಬು ಸಿ.ಬಿ. (ಚಿಕ್ಕನಾಯಕನಹಳ್ಳಿ) 
ಉತ್ತರಿಸಬೇಕಾದದಿನಾಂಕ 24/07/2024 

ಉತ್ತರಿಸುವಸಚಿವರು ಮಾನ್ಯ ಕೃಷಿ ಸಚಿವರು. 

ಕ್ರ.ಸಂ. ಪ್ರಶ್ನೆ ಉತ್ತರ 


ಅ) 


ಕಳೆದ 2-3 ವರ್ಷಗಳಿಂದ ಪರಿಶಿಷ್ಟ 


ಜಾತಿ ಮತ್ತು ಪರಿಶಿಷ್ಟ ಪಂಗಡದ 
ರೈತರಿಗೆ ಕೃಷಿ ಯಾಂತ್ರೀಕರಣ 
ಯೋಜನೆಯಡಿ ಯಂತ್ರಗಳನ್ನು 


ನೀಡದಿರುವುದು ಸರ್ಕಾರ ಗಮನಕ್ಕೆ 
ಬಂದಿದೆಯೇ; ಕೃಷಿ ಯಾಂತ್ರೀಕರಣ 
ಯೋಜನೆಯಡಿ ಯಂತ್ರಗಳನ್ನು 
ನೀಡದಿರಲು ಕಾರಣಗಳೇನು; 


ಸದರ ಸೃ೩" ಯಾಂತ್ರೀಕರಣ 
ಯೋಜನೆಯಡಿ ಫಲಾನುಭವಿಗಳಿಗೆ 
ಯಂತ್ರಗಳನ್ನು ಯಾವಾಗ 
ವಿತರಿಸಲಾಗುವುದು? 


ಕಳೆದ 2-3 ವರ್ಷಗಳಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 
ಪಂಗಡದ ರೈತರಿಗೆ ಕೃಷಿ ಯಾಂತ್ರೀಕರಣ ಯೋಜನೆಯಡಿ 
ಯಂತ್ರಗಳನ್ನು ನೀಡದಿರುವುದು ಸರ್ಕಾರ ಗಮನಕ್ಕೆ 
ಬಂದಿರುವುದಿಲ್ಲ. 

ಕೃಷಿ ಇಲಾಖೆಯಲ್ಲಿ ಪ್ರತಿ ವರ್ಷವೂ ಲಭ್ಯವಿರುವ 
ಅನುದಾನದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ 
ರೈತರಿಗೆ ವಿವಿಧ ಮಾದರಿಯ ಕೃಷಿ 
ಯಂತ್ರೋಪಕರಣಗಳನ್ನು ರೈತರಿಗೆ ಒದಗಿಸಲಾಗುತ್ತಿದೆ. 
2021-22, 2022-23 ಮತ್ತು 2023-24 ನೇ ಸಾಲುಗಳಲ್ಲಿ 
ಕೃಷಿ ಯಾಂತ್ರೀಕರಣ ಯೋಜನೆಗಳಡಿ ಪರಿಶಿಷ್ಟ ಜಾತಿ 
ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಕೃಷಿ 
ಯಂತ್ರೋಪಕರಣಗಳನ್ನು ನೀಡಿದ ವಿವರಗಳನ್ನು ಈ 
ಕೆಳಗೆ ನೀಡಿದೆ. 


ಕ್ರ [ವರ್ಷ ಫಲಾನುಭವಿಗಳು 7 ಭೌತಿಕ] 
ಸಂ (ಸಂಖ್ಯೆಗಳಲ್ಲಿ) 
ಪ.ಜಾ.ಉ | ಗಿ.ಜ.ಉ (423) 
(422) 
(ce 
1 2021-22 24232 13164 
2022-23 12280 9118 
2023-24 24010 8684 


ಕೃಷಿ ಯಾಂತ್ರೀಕರಣ ಯೋಜನೆಯಡಿ ಪರಿಶಿಷ್ಟ ಜಾತಿ 
ಮತ್ತು ಪರಿಶಿಷ್ಠ ಪಂಗಡದ ರೈತರಿಗೆ ಕೃಷಿ 
ಯಂತ್ರೋಪಕರಣಗಳ ವಿತರಣೆಯು ಚಾಲ್ತಿಯಲ್ಲಿರುತ್ತದೆ. 


